ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಕಾಲೇಜುಗಳಲ್ಲಿ ಸಟtಂಗಂMas ಅಳವಡಿಕೆಯ ಬಗ್ಗೆ 
ಶ್ರೀ ಐವನ್‌ ಡಿ' ಸೋಜಾ (ನಾಮನಿರ್ದೇಶನ ಹೊಂದಿದವರು) 


411 (536) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕಣ ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೌಶಾಲ್ಯಾಭೀವೃದ್ಧಿ ಉದ್ಯಮ ಶೀಲತೆ ಮತ್ತು 
ಜೀವನೋಪಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಎಷ್ಟು ಆಟೋನಮಸ್‌ (ಸಿಟtಂಗಂmಟs) ಕಾಲೇಜುಗಳಿವೆ, ಯಾವ ಯಾವ 
ವಿಶ್ವಸಿವಿದ್ಯಾಲಯಗಳಲ್ಲಿ ಅಳವಡಿಸಲಾಗಿದೆ; (ವಿವರ ನೀಡುವುದು) 


(ಆ) ಆಟೋನಮಸ್‌ ಕಾಲೇಜುಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸರ್ಕಾರದ ಮುಂದಿರುವ 
ಯೋಜನೆಗಳಾವುವು ; 


(ಇ) ಕಾಲೇಜುಗಳಿಗೆ ಸ್ವಾಯತ್ತತೆ (ಆಟೋನಮಸ್‌) ನೀಡುವುದರಿಂದ ವಿಶ್ವವಿದ್ಯಾಲಯಗಳಿಗೆ ಉಂಟಾಗುವ 
ಸಮಸ್ಯೆಗಳು ಯಾವುವು; 


(ಈ) ಹೆಚ್ಚು ಕಾಲೇಜುಗಳನ್ನು ಸ್ವಾಯತ್ತತೆ (ಆಟೋನಮಸ್‌) ಅನಿವಾರ್ಯ ಮಾಡಲು ಇಲಾಖೆ 
ಸೂಚಿಸಿರುವ ಮಾರ್ಗಗಳಾವುವು ಮತ್ತು ಕ್ರಮಗಳೇನು ? (ವಿವರ ನೀಡುವುದು) 


